ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 09-03-2021 ಪ್ರಶ್ನೆ ಸಂಖ್ಯೆ : 699(805) 

ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎಂ. ನಾರಾಯಣಸ್ವಾಮಿ(ಸ್ಮಳೀಯ ಸಂಸ್ಥೆಗಳ ಕ್ಲೇತ್ರ) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಮಾನ್ಯ ಸಹಕಾರ ಸಚಿವರು 


ವಿಷಯ: ರಾಜ್ಯದಲ್ಲಿರುವಗೃಹ ನಿರ್ಮಾಣ ಸಹಕಾರ ಸಂಘಗಳ ಬಗ್ಗೆ 


(ಅ) ರಾಜ್ಯದಲ್ಲಿರುವ ಒಟ್ಟು ಗೃಹ ನಿರ್ಮಾಣ ಸಹಕಾರ ಸಂಘಗಳ ಸಂಖ್ಯೆ ಎಷ್ಟು; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಅವುಗಳಲ್ಲಿ ನಿಷ್ಟಿಯೆಗೊಂಡಿರುವ ಸಹಕಾರ ಸಂಘಗಳು ಎಷ್ಟು ಗೃಹ ನಿರ್ಮಾಣ 
ಸಂಘಗಳು ಕ್ರಿಯಾಶೀಲವಾಗಿವೆ; ಎಷ್ಟು ಸಹಕಾರ ಸಂಘಗಳನ್ನು ಪ್ರಾರಂಭಿಸಿ ನಿಗಧಿತ 
ಮೊತ್ತವನ್ನು ಪಡೆದುಕೊಂಡಿದ್ದರೂ 10-15 ವರ್ಷಗಳಿಂದಲೂ ನಿವೇಶನ ನೀಡದೆ ವಿಳಂಬ 
ನೀತಿಯನ್ನು ಅನುಸರಿಸುತ್ತಿರುವ ಗೃಹ ನಬಿರ್ಮಾಣ ಸಂಘಗಳ ವಿರುದ್ದ ದೂರು 
ದಾಖಲಿಸಿಕೊಂಡು, ಯಾವುದಾದರೂ ಕಾನೂನು ಕ್ರಮಗಳನ್ನು ಜರುಗಿಸಲಾಗಿದೆ; ಹಾಗಿದ್ದಲ್ಲಿ 
ಕೈಗೊಂಡ ಕ್ರಮಗಳೇನು; (ವಿವರ ನೀಡುವುದು) 


(ಇ) ಬಿಷ್ಟಿಯೆಗೊಂಡಿರುವ ಗೃಹ ವಿರ್ಮಾಣ ಸಹಕಾರ ಸಂಘಗಳು ತಮ್ಮ ಸದಸ್ಯರುಗಳಿಂದ 
ಪಡೆದುಕೊಂಡಿರುವ ಹಣದ ಮೊತ್ತ ಮತ್ತು ಬಡ ಮಧ್ಯಮ ವರ್ಗದ ಬಿವೇಶನಾಕಾಂಕ್ಷಿಗಳಿಗೆ 
ವಂಚನೆ ಮಾಡಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಸರ್ಕಾರ 
ಕೈಗೊಂಡ ಕ್ರಮಗಳೇನು? 


